ಶ್ರದ್ಧ 


ಇರುವೆಯ ಬಳಿಗೆ ಹೋಗು, ಸೋಮಾರಿ; ಅವಳ ಮಾರ್ಗಗಳನ್ನು 
ಪರಿಗಣಿಸಿ ಮತ್ತು ಬುದ್ಧಿವ೦ತರಾಗಿರಿ: ಇದು ಮಾರ್ಗದರ್ಶಿ, 
ಮೇಲ್ವಿಚಾರಕ ಅಥವಾ ಆಡಳಿತಗಾರನಿಲ್ಲದೆ, ಬೇಸಿಗೆಯಲ್ಲಿ ತನ್ನ 
ಮಾಂಸವನ್ನು ನೀಡುತ್ತದೆ ಮತ್ತು ಕೊಯ್ಲು ತನ್ನ ಆಹಾರವನ್ನು 
ಸಂಗ್ರಹಿಸುತ್ತದೆ. ಸೋಮಾರಿಯೇ, ಎಷ್ಟು ಹೊತ್ತು ಮಲಗುವೆ? ನಿನ್ನ 
ನಿದ್ರೆಯಿಂದ ನೀನು ಯಾವಾಗ ಎದ್ದು ಬರುವೆ? ಇನ್ನೂ ಸ್ವಲ್ಪ ನಿದೆ, 
ಸ್ವಲ್ಪ ನಿದೆ, ಮಲಗಲು ಸ್ವಲ್ಪ ಕೈಗಳನ್ನು ಮಡಚಿ: ಹೀಗೆ ನಿನ್ನ 
ಬಡತನವು ಪ್ರಯಾಣಿಸುವವನಂತೆ ಮತ್ತು ನಿನ್ನ ಕೊರತೆಯು 
ಶಸ್ತ್ರಸಜ್ಜಿತ ಮನುಷ್ಯನಂತೆ ಬರುತ್ತದೆ. ಜ್ಞಾನೋಕ್ತಿ 6:6-11 


ಎಲ್ಲಾ ಶ್ರದ್ಧೆಯಿ೦ದ ನಿನ್ನ ಹೃದಯವನ್ನು ಇಟ್ಟುಕೊಳ್ಳು; ಯಾಕ೦ದರೆ 
ಅದರಿಂದ ಜೀವನದ ಸಮಸ್ಯೆಗಳು. ಜ್ಞಾನೋಕ್ತಿ 4:23 

ಜಡ ಕೈಯಿ೦ದ ವ್ಯವಹರಿಸುವವನು ಬಡವನಾಗುತ್ತಾನೆ; ಆದರೆ 
ಶ್ರದ್ಧೆಯ ಕೈ ಶ್ರೀಮಂತನಾಗುತ್ತಾನೆ. ತನ್ನನ್ನು ಕಳುಹಿಸುವವರಿಗೆ 
ಸೋಮಾರಿಯು ಹಲ್ಲುಗಳಿಗೆ ವಿನೆಗರ್‌ ಮತ್ತು ಕಣ್ಣುಗಳಿಗೆ 
ಹೊಗೆಯಂತೆ. ಜ್ಞಾನೋಕ್ತಿ 10:4, 26 

ಶ್ರದ್ಧೆಯುಳ್ಳವರ ಕೈ ಆಳ್ವಿಕೆಯನ್ನು ಹೊಂದುತ್ತದೆ; ಸೋಮಾರಿಯು 
ತಾನು ಬೇಟೆಯಲ್ಲಿ ತೆಗೆದುಕೊ೦ಡದ್ದನ್ನು ಹುರಿಯುವುದಿಲ್ಲ; ಆದರೆ 
ಶ್ರದ್ಧೆಯುಳ್ಳವನ ವಸ್ತುವು ಅಮೂಲ್ಯವಾಗಿದೆ. ಜ್ಞಾನೋಕ್ತಿ 12:24, 27 
ಸೋಮಾರಿಯ ಆತ್ಮವು ಅಪೇಕ್ಲಿಸುತ್ತದೆ ಮತ್ತು ಏನೂ 
ಹೊಂದಿರುವುದಿಲ್ಲ; ದುರಭಿಮಾನದಿ೦ದ ಸಂಪಾದಿಸಿದ ಸಂಪತ್ತು 
ಕಡಿಮೆಯಾಗುವುದು; ಜ್ಞಾನೋಕ್ತಿ 13:4, 11 


ಎಲ್ಲಾ ದುಡಿಮೆಯಲ್ಲಿ ಲಾಭವಿದೆ; ಆದರೆ ತುಟಿಗಳ ಮಾತು ಕೇವಲ 
ದುಃಖಕ್ಕೆ ಒಲವು ತೋರುತ್ತದೆ. ಜ್ಞಾನೋಕ್ತಿ 14:23 

ಸೋಮಾರಿಯ ಮಾರ್ಗವು ಮುಳ್ಳಿನ ಬೇಲಿಯಂತಿದೆ; ಆದರೆ 
ನೀತಿವ೦ತರ ಮಾರ್ಗವು ಸರಳವಾಗಿದೆ. ಜ್ಞಾನೋಕ್ತಿ 15:19 

ತನ್ನ ಕೆಲಸದಲ್ಲಿ ಸೋಮಾರಿಯಾದವನು ದೊಡ್ಡ ವ್ಯರ್ಥ 
ಮಾಡುವವನಿಗೆ ಸಹೋದರ. ಜ್ಞಾನೋಕ್ತಿ 18:9 

ಸೋಮಾರಿತನವು ಗಾಢ ನಿದ್ರೆಗೆ ತಳ್ಳುತ್ತದೆ; ಮತ್ತು ನಿಷ್ಕ್ರಿಯ ಆತ್ಮವು 
ಹಸಿವಿನಿ೦ದ ಬಳಲುತ್ತದೆ. ಸೋಮಾರಿಯಾದ ಮನುಷ್ಯನು ತನ್ನ 
ಕೈಯನ್ನು ತನ್ನ ಎದೆಯಲ್ಲಿ ಮರೆಮಾಡುತ್ತಾನೆ ಮತ್ತು ಅದನ್ನು ಮತ್ತೆ 
ಬಾಯಿಗೆ ತರುವುದಿಲ್ಲ. ಜ್ಞಾನೋಕ್ತಿ 19:15, 24 


ಸೋಮಾರಿಯು ಚಳಿಯ ಕಾರಣದಿ೦ದ ಉಳುಮೆ ಮಾಡುವುದಿಲ್ಲ; 
ಆದುದರಿಂದ ಅವನು ಸುಗ್ನಿಯಲ್ಲಿ ಭಿಕ್ಲೆ ಬೇಡುವನು; ನೀವು ಬಡತನಕ್ಕೆ 
ಬರದಂತೆ ವಿದೆ ಮಾಡಬೇಡಿ ಪ್ರೀತಿಸಿ; ನಿನ್ನ ಕಣ್ಣುಗಳನ್ನು ತೆರೆಯಿರಿ, 
ಮತ್ತು ನೀವು ರೊಟ್ಟಿಯಿ೦ದ ತೃಪ್ತರಾಗುವಿರಿ. ಜ್ಞಾನೋಕ್ತಿ 20:4, 13 


ಶ್ರದೆಯುಳ್ಳವರ ಆಲೋಚನೆಗಳು ಸಮೃದ್ಧಿಗೆ ಮಾತ್ರ ಒಲವು; ಆದರೆ 
ಬಯಸುವುದಕ್ಕೆ ಮಾತ್ರ ಆತುರಪಡುವ ಪ್ರತಿಯೊಬ್ಬರಲ್ಲೂ. 
ಸೋಮಾರಿಯ ಆಸೆಯು ಅವನನ್ನು ಕೊಲ್ಲುತ್ತದೆ; ಏಕೆ೦ದರೆ ಅವನ 
ಕೈಗಳು ದುಡಿಯಲು ನಿರಾಕರಿಸುತ್ತವೆ. ಅವನು ದಿನವಿಡೀ 
ದುರಾಶೆಯಿ೦ದ ಅಪೇಕ್ಷಿಸುತ್ತಾನೆ; ಆದರೆ ನೀತಿವ೦ತನು ಕೊಡುತ್ತಾನೆ 
ಮತ್ತು ಉಳಿಸುವುದಿಲ್ಲ. ಜ್ಞಾನೋಕ್ತಿ 21:5, 25-26 

ಸೋಮಾರಿಯಾದ ಮನುಷ್ಯನು ಹೇಳುತ್ತಾನೆ, ಹೊರಗೆ ಸಿಂಹವಿದೆ, 
ನಾನು ಬೀದಿಗಳಲ್ಲಿ ಕೊಲ್ಲಲ್ಪಡುತ್ತೇನೆ. ತನ್ನ ವ್ಯವಹಾರದಲ್ಲಿ 
ಶ್ರದ್ಧೆಯುಳ್ಳ ಮನುಷ್ಯನನ್ನು ನೀನು ನೋಡುತ್ತೀಯಾ? ಅವನು ರಾಜರ 
ಮುಂದೆ ನಿಲ್ಲುವನು; ಅವನು ಕೆಟ್ಟ ಜನರ ಮುಂದೆ ನಿಲ್ಲುವ ಹಾಗಿಲ್ಲ. 
ಜ್ಞಾನೋಕ್ತಿ 22:13, 29 


ನಾನು ಸೋಮಾರಿಗಳ ಹೊಲಕ್ಕೂ ತಿಳುವಳಿಕೆಯಿಲ್ಲದವನ 
ದ್ರಾಕ್ಚಿತೋಟಕ್ಕೂ ಹೋದೆನು; ಮತ್ತು, ಇಗೋ, ಅದು ಮುಳ್ಳುಗಳಿಂದ 
ಬೆಳೆದಿದೆ, ಮತ್ತು ಜಾಲರಿಗಳು ಅದರ ಮುಖವನ್ನು ಮುಚ್ಚಿದ್ದವು ಮತ್ತು 
ಅದರ ಕಲ್ಲಿನ ಗೋಡೆಯು ಮುರಿದುಕೋಯಿತು. ಜ್ಞಾನೋಕ್ತಿ 24:30-31 
ಬಾಗಿಲು ತನ್ನ ಕೀಲುಗಳ ಮೇಲೆ ತಿರುಗುವ೦ತೆ, ಸೋಮಾರಿಯು ತನ್ನ 
ಹಾಸಿಗೆಯ ಮೇಲೆ ತಿರುಗುತ್ತಾನೆ. ಜ್ಞಾನೋಕ್ತಿ 26:14 

ಯಾಕಂದರೆ ನಾವು ನಿಮ್ಮೊ೦ದಿಗಿರುವಾಗಲೂ, ಯಾವನಾದರೂ ಕೆಲಸ 
ಮಾಡದಿದ್ದರೆ ಅವನು ತಿನ್ನಬಾರದು ಎಂದು ನಾವು ನಿಮಗೆ 
ಆಹ್ಞಾಪಿಸಿದ್ದೇವೆ. 2 ಥೆಸಲೊನೀಕ 3:10 


ನಿನ್ನ ಕೈಗೆ ಏನು ಮಾಡಲು ಸಿಕ್ಕಿತೋ ಅದನ್ನು ನಿನ್ನ ಶಕ್ತಿಯಿ೦ದ 
ಮಾಡು; ಯಾಕಂದರೆ ನೀನು ಹೋಗುವ ಸಮಾಧಿಯಲ್ಲಿ ಕೆಲಸವಾಗಲೀ, 
ಸಾಧನವಾಗಲೀ, ಜ್ಞಾನವಾಗಲೀ, ಬುದ್ಧಿವ೦ತಿಕೆಯಾಗಲೀ ಇಲ್ಲ. 
ಪ್ರಸಂಗಿ 9:10 

ಬಹಳ ಸೋಮಾರಿತನದಿಂದ ಕಟ್ಟಡವು ಕ್ಲೀಣಿಸುತ್ತದೆ; ಮತ್ತು ಕೈಗಳ 
ಆಲಸ್ಯದಿಂದ ಮನೆಯು ಬೀಳುತ್ತದೆ. ಪ್ರಸ೦ಗಿ 10:18 

ಕದಿಯುವವನು ಇನ್ನು ಕದಿಯದಿರಲಿ; ಆದರೆ ಅವನು ತನ್ನ ಕೈಯಿಂದ 
ಒಳ್ಳೆಯದನ್ನು ಕೆಲಸ ಮಾಡಲಿ, ಅವನು ಅಗತ್ಯವಿರುವವರಿಗೆ 
ಕೊಡಬೇಕಾಗಬಹುದು. ಎಫೆಸಿಯನ್ಸ್‌ 4:28 

ಮಹೋನ್ನತನು ನೇಮಿಸಿದ ಶ್ರಮದಾಯಕ ಕೆಲಸವನ್ನಾಗಲಿ 
ಸಾಕಣೆಯನ್ನಾಗಲಿ ದ್ವೇಷಿಸಬೇಡ. ಎಕ್ಲೆಸಿಯಾಸ್ಟಿಕಸ್‌ 7:15 
ಸೋಮಾರಿಯಾದ ಮನುಷ್ಯನನ್ನು ಹೊಲಸು ಕಲ್ಲಿಗೆ 
ಹೋಲಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬನು ತನ್ನ ಅವಮಾನಕ್ಕಾಗಿ 
ಅವನನ್ನು ಹಿಸುಕುತ್ತಾನೆ. ಸೋಮಾರಿಯಾದ ಮನುಷ್ಯನನ್ನು ಸಗಣಿಯ 
ಹೊಲಸುಗೆ ಹೋಲಿಸಲಾಗುತ್ತದೆ: ಅದನ್ನು ಎತ್ತುವ ಪ್ರತಿಯೊಬ್ಬ 
ಮನುಷ್ಯನು ತನ್ನ ಕೈಯನ್ನು ಅಲ್ಲಾಡಿಸುವನು. 

ಎಕ್ಣೆಸಿಯಾಸ್ಟಿಕಸ್‌ 22:1-2 

ಒಬ್ಬ ಮನುಷ್ಯನು ಕರ್ತನ ಭಯದಲ್ಲಿ ತನ್ನನ್ನು ಶ್ರದೈಯಿ೦ದ 
ಹಿಡಿದುಕೊಳ್ಳದಿದ್ದರೆ, ಅವನ ಮನೆಯು ಶೀಘ್ರದಲ್ಲೇ 
ಉರುಳಿಸಲ್ಪಡುತ್ತದೆ. ಎಕ್ಲೆಸಿಯಾಸ್ಟಿಕಸ್‌ 27:3 

ನಿನ್ನ ಮಗನನ್ನು ಶಿಕ್ಕಿಸಿ, ಅವನನ್ನು ದುಡಿಮೆಗೆ ಹಿಡಿದುಕೊಳ್ಳಿ, ಅವನ 
ಅಶ್ಲೀಲ ನಡವಳಿಕೆಯು ನಿನಗೆ ಅಪರಾಧವಾಗದಂತೆ. 
ಎಕ್ಸೆಸಿಯಾಸ್ಟಿಕಸ್‌ 30:13 

ಅವನನ್ನು ದುಡಿಮೆಗೆ ಕಳುಹಿಸು, ಅವನು ಸುಮ್ಮನಿರಬಾರದು; 
ಯಾಕಂದರೆ ಆಲಸ್ಯವು ಬಹಳಷ್ಟು ಕೆಟ್ಟದ್ದನ್ನು ಕಲಿಸುತ್ತದೆ. 
ಎಕ್ಣೆಸಿಯಾಸ್ಟಿಕಸ್‌ 33:27 


